ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1422 
"2. ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು ಶ್ರೀ ಕೆ.ಟಿ.ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ 
3, ಉತ್ತರಿಸುವ ದಿನಾಂಕ 19-03-2020 
4. ಉತ್ತರಿಸುವ ಸಚಿವರು ಮಾನ್ಯ ಗೃಹ ಸಚಿವರು 
ಕ್ರಸಂ ಪಶ್ನೆ ಉತ್ತರ 
| 3) [ರಾಜ್ಯ ವಿಪತ್ತು ಸ್ಪಂದನಾ ಪಡೆ $DRF ಅನ್ನು| ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು Rational 
ರಚಿಸುತ್ತಿರುವುದು ಸರ್ಕಾರದ ಗಮಕಕ್ಕೆ | Disaster Management Authority) ನೀಡಿರುವ ಸಲಹೆ 
ಬಂದಿದೆಯೇ; ಬಂದಿದಲ್ಲಿ, $SDRF ರಚಿಸಲು | ಮೇರೆಗೆ ವಿಪತ್ತು ನಿರ್ವಹಣಾ ಅಧಿನಿಯಮ 2005 ರನ್ನ್ವಯ ರಾಷ್ಟ್ರ 
ಇರುವ  ಮಾರ್ಗಸೂಚಿಗಳೇನು ಹಾಗೂ | ಮಟ್ಟದಲ್ಲಿ NDRF ಕಾರ್ಯ ನಿರ್ವಹಿಸುತ್ತಿದೆ. 
ಇದಕ್ಕಾಗಿ ಬಿಡುಗಡೆಯಾದ ಅನುದಾನವೆಷ್ಟು; ecosೆ, The Disaster Management Act, 2005) 
(No.53 of 2005) ರನ್ವಯ ಸರ್ಕಾರದ ಆದೇಶ ಸಂಖ್ಯಒಇ 183 
ಕಅಸೇ 2012, ದಿ:14-06-2013 ರಲ್ಲಿ SDRF ಅನ್ನು ರಚಿಸಲಾಗಿರುತ್ತದೆ. 
ಅನುದಾನದ ವಿವರ: 
> ಸರ್ಕಾರದ ಆದೇಶ ಸಂಖ್ಯೆೇಆರ್‌ಾಡಿ 100 ಇಟಿಸಿ 2010. 
ದಿನಾಂಕ30-11-2013 ರಲ್ಲಿ (Capacity Building) ; 
ಯೋಜನೆಯಡಿ ರೂ.33.00 ಲಕ್ಷಗಳಿಗೆ ಮಂಜೂರಾತಿ ನೀಡಿದೆ. 
> ಸರ್ಕಾರದ ಆದೇಶ ಸಂಖ್ಯೆೇಆರ್‌ಡಿ 16 ಟಿಸಿ 2015,; 
ದಿನಾಂಕ:24-06-2015 ರಲ್ಲಿ (Capacity Building), 
ಯೋಜನೆಯಡಿ ರೂ.100.00 ಲಕ್ಷಗಳಿಗೆ ಮಂಜೂರಾತಿ ನೀಡಿದೆ. | 
> ಸರ್ಕಾರದ ಆದೇಶ ಸಂಖ್ಯೆ:ಆರ್‌ಡಿ 346 ಟಿಎನ್‌ಆರ್‌ 2012. , 
ದಿನಾಂಕ:03-03-2014 ರಲ್ಲಿ ರಾಜ್ಯ ವಿಪತ್ತು ಸ್ಪಂದನಾ ಪಡೆಗೆ 
ಶೋಧನಾ ಮತ್ತು ರಕ್ಷಣಾ ಸಾಮಾಗ್ರಿಗಳ ಖರೀದಿಗಾಗಿ ರೂ.730 ; 
ಕೋಟಿ ಅನುದಾನವನ್ನು ಮಂಜೂರು ಮಾಡಿದೆ. | 
> 2019-20ನೇ ಸಾಲಿನ ಆಯವ್ಯಯದಲ್ಲಿ ರೂ.10.00 ಕೋಟಿ | 
ಅನುದಾನವನ್ನು ಯಂತ್ರೋಪಕರಣಗಳು ಮತ್ತು ಸಾಧನ; 
ಸಾಮಗ್ರಿಗಳ ಖರೀದಿಗೆ ಹಂಚಿಕೆ ಮಾಡಲಾಗಿರುತ್ತದೆ. i 
| #9) TSDRF ರಚಿಸಲು ಮಂಜೂರಾಗಿರುವ | SDRF ರಚಿಸಲು ಮಂಜೂರಾಗಿರುವ ಹುದ್ದೆಗಳು ಒಂದು ಕಂಪನಿಗೆ | 
ಹುದ್ದೆಗಳು ಎಷ್ಟು ಹುದ್ದೆಗಳನ್ನು ಭರ್ತಿ[127 ರಂತೆ ಒಟ್ಟು "04' ಕಂಪನಿಗಳಿಗೆ '508' ಹುದ್ದೆಗಳು | 
ಮಾಡಲು ಇರುವ ಮಾನದಂಡಗಳೇನು; ಮಂಜೂರಾಗಿದೆ. ! 
ಮಂಜೂರಾಗಿರುವ ಒಟ್ಟು "508' ಹುದ್ದೆಗಳನ್ನು ಎರವಲು | 
ಸೇವೆಯ (Rotation Basis) ಆಧಾರದ ಮೇಲೆ ಅಗ್ನಿಶಾಮಕ ; 
ಇಲಾಖೆ, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್‌ , ಕರ್ನಾಟಕ ರಾಜ್ಯ 
ಕ್ಕ ಗಾರಿಕ ಭದ್ರತಾ ಪಡೆ ಪಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಯಂ ಭರ್ತಿ ಮಾಡಲಾಗುವುದು. 

ಇ) ಕರ್ನಾಟಕ `ರಾಜ್ಯ ಅಗ್ನಿಶಾಮಕ ಇಲಾ ರ್ನಾಟಕ ರಾಜ್ಯ ಅಗ್ನಿಶಾಮಕ "ಇಂ ಪಾಖೆಗೌ "ಒಟ್ಟು 7042 | 
ಮಂಜೂರಾಗಿರುವ ಹುದ್ದೆಗಳೆಷ್ಟು; ಈ | ಹುದ್ದೆಗಳು ಮಂಜೂರಾಗಿದ್ದು, ಇದರಲ್ಲಿ 4623 "ಹುದ್ದೆಗಳು ಭರ್ತಿ 
ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಾಡಿದ್ದು, 2419 ಹುದ್ದೆಗಳು ಖಾಲಿ ಇರುತ್ತವೆ. 
ಅಧಿಕಾರಿ/ಸಿಬ್ಬಂದಿಗಳೆಷ್ಟು ಹಾಗೂ ಖಾಲಿ 
ಇರುವ ಹುದ್ದೆಗಳೆಷ್ಟು? (ಮಾಹಿತಿ 
ಒದಗಿಸುವುದು) 8 


[ ಈ) 1 ಅಗಿಶಾಮಕ ಇಲಾಖೆಯಲ್ಲಿ ಹಾಲ ಸಬ್ಬಂದಿಗಳ 
ಕೊರತೆ ಇದ್ದರೂ ಸಿಬ್ಬಂದಿಗಳನ್ನು SDRF ಗೆ 
ನಿಯೋಜಿಸುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಇದಕ್ಕೆ ಅಗ್ನಿಶಾಮಕ ಇಲಾಖೆಯ 
ಸಿಬ್ಬಂದಿಗಳ ಒಪ್ಪಿಗೆ  ಪಡೆಯಲಾಗಿದೆಯೇ; 
ಇಲ್ಲದಿದ್ದಲ್ಲಿ, ಹೇಗೆ ನಿಯೋಜಿಸಲಾಗುತ್ತಿದೆ; 


119 ಳು 

( [a] [xc [a] 
ಅಗ್ನಿಶಾಮಕ ಇಲಾಖೆಯಿಂದ ನಿಯೋಜಿಸಿದ್ದು, ಇದರಲ್ಲಿ ಪ್ರಸ್ತುತ 42 
ಹುದ್ದೆಗಳು ನಾಲ್ಕು ಕಂಪನಿಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು, ಹಾಲಿ 
ನಿಯೋಜನೆಗೊಂಡಿರುವ ಅಗ್ನಿಶಾಮಕರುಗಳ ಒಪ್ಪಿಗೆ ಮೇರೆಗೆ SDRF A 


ನಿಯೋಜಿಸಲಾಗಿದೆ. 


SE 
MW) | SDRF A ನಿಯೋಜಿಸಿದ್ದಲ್ಲಿ, ಇಲಾಖೆಯಲ್ಲಿ 
ಸಿಬ್ಬಂದಿಗಳ ಕೊರತೆಯುಂಟಾಗಿ ಅಗ್ನಿ 
ಅನಾಹುತಗಳು, ತುರ್ತು ಕಾರ್ಯಗಳನ್ನು 
ನಿರ್ವಹಿಸಲು ಸಿಬ್ಬಂದಿಗಳ ಕೊರತೆಯನ್ನು 
ಯಾವ ರೀತಿ ಪರಿಹರಿಸಲಾಗುವುದು. 


ಅಗ್ನಿಶಾ ಇಲಾಖೆಯ `ಸಬ್ಧಂದೆಗಳನ್ನು 
SDRF ಗೆ ನಿಯೋಜಿಸಿ ಅಗ್ನಿ ಅನಾಹುತ 
ನಂದಿಸುವ ಕಾರ್ಯಕ್ಕೆ ಅನನುಭವಿಗಳಾದ 
ಗೃಹರಕ್ಷಕರನ್ನು ನಿಯೋಜಿಸಿದರೆ 
ಅನಾಹುತಗಳಾಗುವುದಿಲ್ಲವೇ; ಇವೆಲ್ಲವೂಗಳನ್ನು 
ತಪ್ಪಿಸಲು ಸರ್ಕಾರವು ಕೈಗೊಳ್ಳುವ 
ಕ್ರಮಗಳೇನು; 

) | SDRF ಗೆ ನಿಯೋಜಿಸುತ್ತಿರುವ ಅಗ್ನಿಶಾಮಕ 
ದಳದ ಸಿಬ್ಬಂದಿಯವರನ್ನು ಇಲಾಖೆಯಲ್ಲಿ ಅಗ್ನಿ 
ನಂದಿಸುವ ಕಾರ್ಯದಲ್ಲಿ 
ಮುಂದುವರೆಸಲಾಗುವುದೇ? 


ಅಗ್ನಿಶಾಮಕ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆಯನ್ನು ಗೃಹರಕ್ಷಕರ 
ಸೇವೆಯನ್ನು ಬಳಸಿಕೊಳ್ಳುವುದರ ಮೂಲಕ ಪರಿಹರಿಸಲಾಗುತ್ತಿದೆ. 


ಅಗ್ನಿಶಾಮಕ ಇಲಾಖೆಯಲ್ಲಿ ಅಗ್ನಿಶಾಮಕರ ಕೊರತೆ "ಇರುವ ಪಯುಕ್ತಿ' 
ಇವರ ಬದಲಿಗೆ ಗೃಹ  ರಕ್ಷಕರನ್ನು ತೆಗೆದುಕೊಂಡು 
ಕಾರ್ಯನಿರ್ವಹಿಸಲಾಗುತ್ತಿದೆ. ಆದರೆ ಗೃಹರಕ್ಷಕರು ಅನನುಭವಿಗಳಾದ 
ಕಾರಣ ಅಗ್ನಿಶಾಮಕ ಠಾಣೆಯಲ್ಲಿ ಪಹರೆ ಕರ್ತವ್ಯ, ದೂರವಾಣಿ ಚಾಲಕ 
ಹಾಗೂ ಇತರೆ ಕಾರ್ಯಗಳಿಗೆ ಇವರ ಸೇವೆಯನ್ನು ಪಡೆಯಲಾಗುತ್ತಿದೆ. 


SDRF Nೆ ನಿಯೋಜಿಸುತ್ತಿರುವ ಅಗ್ನಿಶಾಮಕ ದಳದ ಸಿಬ್ಬಂದಿಯವರನ್ನು 
ತುರ್ತು ಸಂದರ್ಭಗಳಲ್ಲಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ 
ತೊಡಗಿಸಿಕೊಳ್ಳಲಾಗುತ್ತಿದೆ. | 


ಸಂಖ್ಯೆ: ಒಳ 80 ಕಅಸೇ 2020 


(ಬಸವರಾಜ ಬೊಮ್ಮಾಯಿ) 


ಗೃಹ ಸಚಿವರು. 


